ನಲಿವಿನ ಕಲಿಕೆಯ ಒಂದು ಸರ್ವಸಮರ್ಥ ಆಟಿವಾಗಿ ಬಿಂಗೋ 


ಆಂಗ್ಲಮೂಲ: ಇಂದಿರಾ ವಿಜಯಸಿ೦ಹ 


ಆಟಿ ಮತ್ತು ಕ್ರೀಡೆಗಳು ತರಗತಿಯೊಳಗಿನ ಬೋಧನೆ ಮತ್ತು ಕಲಿಕೆಗಳ೦ತಹ ಗಹನ 
ಕಾರ್ಯಕ್ಕೆ ವ್ಯತಿರಿಕವಾಗಿ ಇರುವಂತೆ ತೋರುತ್ತವೆ. ಅವು ಸಾಮಾನ್ಯವಾಗಿ ಮೋಜು, ಸಂತಸ, 
ನಲಿವು ಮತ್ತು ನಗುವಿನೊಂದಿಗೆ ಸಂಬಂಧ ಹೊಂದಿದ್ದು, ತರಗತಿಯ ಒಳಗೆ ಅವುಗಳಿಗೆ 
ಯಾವುದೇ ಸ್ಥಾನವಿರದಂತೆ ಅಥವಾ ಸೀಮಿತ ಸ್ಥಾನವಿರುವಂತೆ ಭಾಸವಾಗುತ್ತದೆ. 
ಇಷ್ಟಾದರೂ, ಆಟಿವು ಕಲಿಕೆಯೊಂದಿಗೆ ಗಾಢ ಸಂಬಂಧ ಹೊಂದಿದೆ. ಆಟಿದ ವಿಷಯದ 
ಸಂಶೋಧನೆಯ ಪ್ರವರ್ತಕರಾದ ಡಾ।| ಸ್ವೂವರ್ಟ್‌ ಬ್ರೌನ್‌ ಅವರ ಪ್ರಕಾರ, ಆಟಿ, ವಿನೋದ, 
ಕ್ರೀಡೆ ಮತ್ತು ಭ್ರಾಮಕ ಕಲ್ಪನೆಗಳು ಕೇವಲ ಮೋಜಿಗಿಂತಲೂ ಅಧಿಕವಾದದ್ದು. ಬಾಲ್ಯದಲ್ಲಿ 
ಚೆನ್ನಾಗಿ ಆಡುವುದು ಸಂತಸಭರಿತವೂ, ಚಾತುರ್ಯಪೂರ್ಣವೂ ಆದ ಪೌಢಜೀವನಕ್ಕ 
ಎಡೆಮಾಡುತ್ತದೆ. ಅದನ್ನೇ ಮುಂದುವರಿಸಿಲಾದರೆ, ನಮ್ಮನ್ನು ಅದು ಎಲ್ಲಾ ವಯಸ್ಸಿನಲ್ಲೂ 
ಚತುರರನ್ನಾಗಿ ಇರಿಸುತ್ತದೆ. 


ಸಂಶೋಧನೆಯಲ್ಲಿ “ನಲಿವಿನ-ಕಲಿಕೆ" ಎಂಬ ಪದವನ್ನು ರೆಸ್ನಿಕ್‌ (1999) ಅವರು 
ಔಪಚಾರಿಕವಾಗಿ ಬಳಸಿದರು. ಈ ಕಲ್ಪನೆಯನ್ನು ಅಲ್ಲಿಂದ ಮುಂದೆ ಮತ್ತಷ್ಟು ಬೆಳೆಸಲಾಗಿದೆ. 
ಕಲಿಕೆಯನ್ನು ಮುಕ್ತ ಆಟಿ ಅಥವಾ ನಿರ್ದೇಶಿತ ಆಟದ ಮೂಲಕ ಬೆಂಬಲಿಸಬಹುದಾಗಿದೆ. 
ಜಗತ್ತಿನ ಎಲ್ಲೆಡೆಯೂ ಮಕ್ಕಳನ್ನು ತಮ್ಮ ಪಾಡಿಗೆ ಬಿಟ್ಟರೆ ಅವರು ಸ್ವಾಭಾವಿಕವಾಗಿ ಮುಕ್ತ 
ಆಟಿದಲ್ಲಿ ತೊಡಗುತ್ತಾರೆ. ಮಕ್ಕಳು ಸಹಪಾಠಿಗಳ ಜೊತೆಗೂಡಿ ತಮ್ಮದೇ ಕುತೂಹಲದ 
ಆಧಾರದ ಮೇಲೆ ತಮ್ಮ ಸುತ್ತ-ಮುತ್ತಲಿನ ಜಗತ್ತನ್ನು ಅನ್ಸೇಷಿಸುತ್ತಾರೆ. ಇಂತಹ 
ಅನ್ನೇಷಣೆಗಳು ಮಕ್ಕಳು ತಾವು ಯಾರು, ತಾವು ಇಷ್ಟಪಡುವುದು ಅಥವಾ 
ಇಷ್ಟಪಡದಿರುವುದು ಏನನ್ನು ಹಾಗೂ ಜಗತ್ತು ಹೇಗೆ ವರ್ತಿಸುತ್ತದೆ ಎಂಬುದನ್ನು 
ಕಂಡುಕೊಳ್ಳಲು ನೆರವಾಗುತ್ತವೆ. ಮುಕ ಆಟಿಕ್ಕ ಮಕ್ಕಳ ಸ೦ಜ್ಞಾನಾತ್ಮಕ ಹಾಗೂ ಸಾಮಾಜಿಕ 
ಕೌಶಲಗಳನ್ನು ಅಭಿವೃದ್ಧಿಗೊಳಿಸುವ ಸಾಮರ್ಥ್ಯ ಸಹ ಇದೆ (ಛಿಶರ್‌ ಮತ್ತು ಇತರರು, 2010). 
ಆದರೆ, ನಮ್ಮ ಎದುರು ನಿರ್ದಿಷ್ಠ ಕಲಿಕೆಯ ಗುರಿಗಳಿದ್ದಾಗ ನಾವು, ಮಕ್ಕಳು ಸ್ವಾಭಾವಿಕವಾಗಿ 
ಸೂಕ ಅನುಭವಗಳನ್ನು ಹಾಗೂ ಮಾಹಿತಿಯನ್ನು ತಮ್ಮ ಮುಕ್ತ ಆಟಿದ ಮೂಲಕ 
ಪಡೆಯುತ್ತಾರೆ ಎಂಬ ಹಾರೈಕೆಯೊಂದಿಗೆ ಕೈಕಟ್ಟೆ ಕೂರಲಾಗದು. 


ನಿರ್ದೇಶಿತ ಆಟವು ಮುಕ ಆಟಿ ಮತ್ತು ಪ್ರತ್ಯಕ್ಷ ಬೋಧನೆಗಳ ನಡುವಿನ 
ಮರವಾಗಿದ್ದು, ಶಿಕ್ಷಕರು ಕಲಿಕೆಯ ಗುರಿಯನ್ನು ಬೆಂಬಲಿಸಲು ಆಟದ ವಾತಾವರಣಕ್ಕೊಂದು 
ಚೌಕಟ್ಟು ನೀಡುತ್ತಾರೆ. ಉದಾಹರಣೆಗೆ, ಗುರಿಯು ಮಕ್ಕಳು ಸಂಖ್ಯೆಗಳನ್ನು 
ಅರ್ಥಮಾಡಿಕೊಳ್ಳಲು ನೆರವಾಗುವುದಾಗಿದ್ದರೆ, ಆಗ ಅವರಿಗೆ ಶಿಕಕರು ವಿವಿಧ ಬಣ್ಣಗಳ 
ಬ್ಲಾಕ್‌ ಗಳನ್ನು ಅಥವಾ ಮಣಿಗಳನ್ನು ನೀಡಿ, ಪ್ರತಿ ಬಣ್ಣದ ಎಷ್ಟು ಮಣಿಗಳಿವೆ ಎಂಬಂತಹ 
ಪ್ರಶ್ನೆಗಳನ್ನು ಕೇಳುತ್ತಾ ಸಾಗಬಹುದು. ನಿರ್ದೇಶಿತ ಆಟಿದ ಸಮಯದಲ್ಲಿ ಶಿಕ್ಷಕರು ಅತಿಯಾದ 
ಬಿಯಂತ್ರಣಕೆ ಮುಂದಾದರೆ, ಆಗ “ಅದರ ಪಾತ್ರ ಬದಲಾಗುತ್ತದೆ ಅಥವಾ ಕೆಲವು 
ಸಂದರ್ಭಗಳಲ್ಲಿ ಹೆಚ್ಚು ಉಪದೇಶಾತ ಕ ಬೋಧನಶೈ್ಯಲಿಯ ವಿಧಾನವಾದ “ಪ್ರತ್ಯಕ್ಷ 
ಬೋಧನೆ"ಯಾಗುತ್ತದೆ.”  (ಹ್ಯಾಸಿಂಗರ್‌-ದಾಸ್‌ ಮತ್ತು ಇತರರು, 2016. ನನ್ನ 
ಅನುಭವವೆಂದರೆ, ನಿರ್ದೇಶಿತ ಆಟದ ಸಮಯದಲ್ಲಿ, ಶಿಕಕರು ಸುಲಭವಾಗಿ ನಿಯಂತಿಸುವ 
ವಿಧಾನಕ್ಕ ಜಾರುವ ಅಪಾಯವಿದ್ದು, ಆಗ ಅದೊಂದು ವಿರುದ್ದ-ಪರಿಣಾಮಕ 
ಕ್ರಿಯೆಯಾಗುತ್ತದೆ. ಕಲಿಕೆಗೆ ಒತ್ತಾಸೆಯಾಗಿ ನಿಲ್ಲಲು ಮುಕ ಆಟ ಹಾಗೂ ನಿರ್ದೇಶಿತ 
ಆಟಿಗಳೆರಡೂ ಮಕ್ಕಳ ಬಾಧ್ಯಸ್ಮಿಕ ಮತ್ತು ಸ್ವಾಯತ್ತತೆಗಳಿಗೆ ಅವಕಾಶ 


ಮಾಡಿಕೂಡಬೇಕಾಗುತ್ತದೆ. ವಯಸ್ಮರ ಮಧ್ಯಸ್ಥಿಕಿಯು ಅತಿ ಕಡಿಮೆ ಬೆಂಬಲ 
ನೀಡುವುದಕ್ಕಷ್ಟೇ ಸೀಮಿತವಾಗಿರಬೇಕಾಗುತ್ತದೆ. ಅಂತಹ ಆಟಿದ ವೇಳೆ ಮಕ್ಕಳು ಸ್ವಯಂ- 
ಪ್ರೇರಣೆಯಿಂದ ಸ್ವಯಂ-ಸ್ವೀಕೃತ ನಿರ್ಬಂಧಗಳನ್ನು ಪಾಲಿಸುವುದರಿಂದ ಅವರ "ತೋರಿಕೆ 
ಆಟಿ”"ವು ಮಕ್ಕಳು ಸ್ವಬಿಯಂತ್ರಣ ಮತ್ತು ನಮ್ಯತೆಗಳನ್ನು ಬೆಳೆಸಿಕೊಳ್ಳಲು ಹೇಗೆ ಆಸ್ಪದ 
ನೀಡುತ್ತದೆ ಎಂಬುದನ್ನು ಮೈಗೋಟ್ಸ್‌ಕಿ (1933/1978) ಸಾಬೀತುಮಾಡಿದ್ದಾದೆ. 


ಆಟವು ಮೋಜು ಮತ್ತು ಸ್ವಯಂ-ಪ್ರರಿತ ತೊಡಗಿಸಿಕೊಳ್ಳುವಿಕೆಯನ್ನು 
ಒಳಗೊಂಡಿರುವಂತೆಯೇ, ಮಕ್ಕಳು ಕ್ರಿಯಾಶೀಲರಾಗಿದ್ದು, ತಮ್ಮನ್ನು ತೊಡಗಿಸಿಕೊಂಡು, 
ಸಾಮಾಜಿಕವಾಗಿ ಒಡನಾಡುತ್ತಾ, ತಮ್ಮ ಆಸಕ್ತಿಗಳಿಗೆ ಲಾಭದಾಯಕವೆಂದು ತೋರುವ 
ಸಾಮಗ್ರಿಯ ಮೇಲೆ ಗಮನ ಕೇಂದ್ರೀಕರಿಸುವುದರಿಂದ ಕಲಿಕೆಯು ಪೋಷಿಸಲ್ಪಡುತದೆ (ಜಿ, 
2009; ಹರ್ಮ್‌-ಪಾಸೆಕ್‌ ಮತ್ತು ಇತರರು, 2015, ಹ್ಯಾಸಿಂಗರ್‌-ದಾಸ್‌ ಮತ್ತು ಇತರರು, 2016 
ರಲ್ಲಿ ಉದ್ದರಿಸಲ್ಬ್ಪಟ್ಟೆದೆ). ಆಟಿವು ಮಗುವಿನಿಂದ ಮುನ್ನಡೆಸಲ್ಪಟ್ಟು, ವಯಸ್ಮರೇನಾದರೂ 
ಈ ಮೋಜಿನ ಚಟುವಟಿಕೆಗಳ ನಿಯಂತ್ರಣ ಸೂತ್ರವನ್ನು ತಮ್ಮ ಕೈಗೆತ್ತಿಕೊಂಡರೆ, ಅದು 
ಮಕ್‌ಳಿಗೆ ಬಲವಂತವಾಗಿ ತಿನ್ನಿಸುವ ಚಾಕೋಲೇಟ್‌ ಸವರಿದ ಮದ್ದು ಗುಳಿಗೆಯಂತಾಗುತ್ತದೆ. 
ಅಂತಹ ಸಂದರ್ಭದಲ್ಲಿ ಮಕ್ಕಳ ಕಣ್ಣಿನ ಹೊಳಪು ಮಾಯವಾಗಿ, ಅವರು 
ನಿಷ್ಟಿಯರಾಗುತ್ತಾರೆ ಅಥವಾ ಎಲ್ಲದಕ್ಕೂ ಎದುರುತ್ತರ ಕೊಡುವ ಸ್ವಭಾವ ಬೆಳೆಸಿಕೊಂಡು, 
ಆಟಿವಾಗಲೀ, ಕಲಿಕೆಯಾಗಲೀ ಪರಿಣಾಮಕಾರಿಯಾಗಿ ನಡೆಯಲು ಸಾಧ್ಯವಾಗದೇ 
ಹೋಗುತ್ತದೆ. 


ಹ್ಯಾಸಿಂಗರ್‌-ದಾಸ್‌ ಮತ್ತು ಇತರರು (2016), ಕ್ರೀಡೆಗಳು ಮೋಜಿಬಿಂದ ಹಾಗೂ 
ಸಕ್ರಿಯ, ತೊಡಗಿಸಿಕೂಳ್ಳವ, ಅರ್ಥಪೂರ್ಣ ಮತ್ತು ಸಾಮಾಜಿಕ ಒಡನಾಟದ 
ಸನ್ನಿವೇಶಗಳಲ್ಲಿ ಕುತೂಹಲದ ಭಾವನೆಯಿಂದ ಕೂಡಿರುತ್ತವಾದ್ದರಿಂದ ಅವು ಮುಕ್ತ ಆಟಿ 
ಮತ್ತು ನಿರ್ದೇಶಿತ ಆಟಗಳೊಂದಿಗೆ ಸರಸ-ಕಲಿಕೆಗಳ ಮೂರು ವಿಧದ-ಅನುಭವಗಳನ್ನು 
ಪಡೆಯುತದೆ ಎಂದು ವಾದಿಸುತ್ತಾರೆ. ಬಾಲ್ಯದಲ್ಲಿ ಕಣ್ಣು-ಮುಚ್ಚ್ವಾಲೆ, ಲಗೋರಿ ಕ್ರೀಡೆಗಳನ್ನು 
ಬಾಲ್ಯದಲ್ಲಿ ಆಡಿದ ನಮ್ಮಲ್ಲಿ ಬಾಲ್ಯದ ನೆನಪುಗಳು ಮಾಸದೇ ಹಾಗೇ ಉಳಿದಿರುತ್ತದೆ. ಆಟದ 
ಉಳಿದ ಬಗೆಗಳೆಗೆ ವ್ಯತಿರಿಕವಾಗಿ ಕ್ರೀಡೆಗಳಲ್ಲಿ ಮೊದಲೇ ನಿರ್ಧಾರಿತವಾದ ಉದ್ದೇಶಗಳನ್ನು 
ಸಾಧಿಸಲು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಕ್ರೀಡೆಯೊ೦ದರ ಫಲಿತಾಂಶ ಪ್ರತಿಬಾರಿ 
ಒಂದೇ ಆಗಿದ್ದರೂ, ಆ ಫಲಿತಾಂಶವನ್ನು ಸಾಧಿಸುವ ಹಾದಿ ಬದಲಾಗಬಹುದು. 


ಕ್ರೀಡೆಗಳು ಆಯ್ಕೆ ಅಥವಾ ಅದೃಷ್ಠ ಅಥವಾ ಎರಡನ್ನೂ ಅವಲಂಬಿಸಿರಬಹುದು. 
ಚುಕ್ಕಿ ಇಡುವ ಆಟಿವು, ಉದಾಹರಣೆಗೆ, ಆಯ್ಕೆಯನ್ನಷ್ಠೆ ಒಳಗೊಂಡಿದ್ದು, ಅದೃಷ್ಟವನ್ನು 
ಅವಲಂಬಿಸಿಲ್ಲ; ಬದಲಿಗೆ, ಹಾವು-ಏಣಿ ಆಟಿವು ಅದೃಷ್ಟವನ್ನಷ್ಟೇ ಅವಲಂಬಿಸಿದ್ದು, 
ಅದರಲ್ಲಿ ಆಯ್ಕೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಇನ್ನು ಪೌಢ ಕ್ರೀಡೆಗಳು ಆಯ್ಕೆ ಮತ್ತು 
ಅದೃಷ್ಟ ಎರಡನ್ನೂ ಒಳಗೊಂಡಿರಬಹುದು. ಕ್ರೀಡೆಗಳನ್ನು ಆಡುವಾಗ ಮಕ್ಕಳು 
ಸಹಜಪ್ರೇರಣೆ ಮತ್ತು ಒಡನಾಟಿಗಳನ್ನು ಅನುಭವಿಸುತ್ತಾರೆ. ಕ್ರೀಡೆಯು ಕಷ್ಟ ಮತ್ತು ಮಕ್ಕಳ 
ಕೌಶಲದ ಮಟ್ಟಗಳ ನಡುವೆ ಸೂಕ್ತ ಸಮತೋಲನವನ್ನು ಹೊಂದಿದ್ದರೆ, ಅದು ಶಿಕ್ಷಕರು 
ಅಥವಾ ಇತರ ವಯಸ್ಮರು ನೀಡಬಹುದಾದ ಬೆಂಬಲಕ್ಕೆ ಸಮಾನವಾದ ಸವಾಲನ್ನು 
ಒಡ್ಡುತದೆ. ಒಟ್ಟಾರೆ ಹೇಳುವುದಾದರೆ, ಮಕ್ಕಳು ತಮ್ಮನ್ನು ತೊಡಗಿಸಿಕೊಳ್ಳಲು ನೆರವಾಗುವ 
ಮೋಜು, ಕುತೂಹಲದ ಭಾವನೆಯಂತಹ ಲಕ್ಷಣಗಳನ್ನು ಕ್ರೀಡೆಗಳು ಪ್ರದರ್ಶಿಸುತ್ತವೆ. 


ಕ್ರೀಡೆಗಳು ನಿಯಮ ಮತ್ತು ವಿಧಾನಗಳನ್ನು ಸಂಘಟಿಸುವ ರೀತಿಯು ನಲಿವಿನ-ಸರಸ- 
ಕಲಿಕೆಗೆ ಹೊಂದಿಕೆಯಾಗುವಂತೆ ಇರುತದೆ. ಕ್ರೀಡೆಯಲ್ಲಿ ತೊಡಗಿರುವ ಸಮಯದಲ್ಲಿ ಮಕ್ಕಳ 
ಕ್ರಿಯೆ ಮತ್ತು ಅದೃಷ್ಠಗಳು ಫಲಿತಾಂಶಗಳನ್ನು ಉಂಟಿಮಡುತ್ತವೆ; ವಯಸ್ಕರು 
ಮಕ್ಕಳೊಡನೆ ಆಡುವಾಗ ಅವರು ಮಕ್ಕಳು ಕ್ರೀಡೆಯ ನಿಯಮಗಳನ್ನು ಅರ್ಥೈಸಿಕೊಳ್ಳಲು 


ನೆರವಾಗುವಂತೆ ಕೊಂಚ ಬೆಂಬಲ ಬೀಡಬಹುದಾಗಿದೆ. ಪ್ರತ್ಯಕ್ಷ ಬೋಧನೆಯ ವಿಷಯಕ 
ವ್ಯತಿರಿಕವಾಗಿ, ಕ್ರೀಡೆಯಲ್ಲಿ ತೊಡಗಿಸಿಕೊಂಡ ಮಗುವು ಆಟದ ಉದ್ದಕ್ಕೂ ನಿಯಂತ್ರಣ 
ಮತ್ತು ಹೊಣೆಗಾರಿಕಯನ್ನು ಉಳಿಸಿಕೂಳ್ಳುತ್ತದೆ. "ಉದಾಹರಣೆಗೆ, ಬೋರ್ಡು ಬಳಸಿ ಆಡುವ 
ಆಟಿಗಳಲ್ಲಿ ಫಲಿತಾಂಶವನ್ನು ಮುಂಗಾಣಲಾಗದ ಕಾರಣದಿಂದಾಗಿ ಅವುಗಳಲ್ಲಿ ಸಂಭ್ರಮ, 
ಸಡಗರಗಳು ಮಿಳಿತವಾಗಿರುತ್ತವೆ. ಅಂತಹ ಸನ್ನಿವೇಶದಲ್ಲಿ ವಯಸ್ಕರಿಗಿರುವ ನಿಯಂತ್ರಣವು 
ಮಗುವಿನ ಬನಿಯಂತ್ರಣಕ್ಕಿಂತಲೂ ಹೆಚ್ಚಿನದೇನಲ್ಲ.” (ಹ್ಯಾಸಿಂಗರ್‌-ದಾಸ್‌ ಮತ್ತು ಇತರರು, 
2016, ಪು. 197 ಶೈಕ್ಷಣಿಕ ವಿಷಯವನ್ನು ಅಥವಾ ಕೌಶಲವಿಕಾಸವನ್ನು ನಿರ್ದಿಷ್ಟ 
ಗುರಿಯಾಗಿ ಅಳವಡಿಸಿಕೊಂಡ ಕ್ರೀಡೆಗಳು ನಲಿವಿನಸರಸ-ಕಲಿಕೆಗೆ ಅವಕಾಶಗಳನ್ನು 
ಕಲ್ಪಿಸಿಕೊಡುತವೆ ಎಂಬುದು ಸ್ಪಷ್ಟವಿದೆ. ಡಿಜಿಟಿಲ್‌ ಕ್ರೀಡೆಗಳ ಮೇಲೆ ಗಮನ 
ಕೇಂದ್ರೀಕರಿಸುವ ಸಂಶೋಧಕರು ಕಲಿಕೆಗಾಗಿ ರೂಪಿಸಲಾದ ಕ್ರೀಡೆಗಳಿಗೆ ಈಗಾಗಲೇ “ಗಂಬೀರ 
ಕ್ರೀಡೆಗಳು" ಎಂಬೊಂದು ಹೊಸ ಪದವನ್ನು ಹೊಸೆದಿದ್ದಾರೆ. 


ಕಲಿಕೆಯನ್ನು ಮತಷ್ಟು ಅವಲವಿಕೆಯನ್ನಾಗಿಸುವ ನಿಟ್ಟಿನಲ್ಲಿ ವಿಬಿನ್ನ ವಿಷಯಗಳಿಗೆ 
ಮಾರ್ಪಡಿಸಿಕೊಳ್ಳಬಹುದಾದ, ಸರಳವಾದರೂ, ಸರ್ವಸಮರ್ಥವಾದ ಕ್ರೀಡೆಯಾದ ಬಿಂಗೋ 
ಆಟಿವನ್ನು ನಾನಿಲ್ಲಿ ಪರಿಚಯಿಸಲು ಬಯಸುತ್ತೇನೆ. ಈ ಆಟದ ಮತ್ತೊಂದು 
ರೂಪಾಂತರವಾಗಿದ್ದು, ಸಂತೋಷ ಕೂಟಗಳಲ್ಲಿ ಆಡುವ ಕ್ರೀಡೆ “ಹೌಸಿ” ಅಥವಾ 
ತಂಬೋಲಾದ ಪರಿಚಯ ನಿಮಗೆ ಇರಬಹುದು. ಈ ಆಟದಲ್ಲಿ ಭಾಗವಹಿಸುವವರು 
ಆಯ್ಕೆಮಾಡಿದ ಹದಿನೈದು ಸಂಖ್ಯೆಗಳ ಹಾಳೆಗಳನ್ನು ತಮ್ಮ ಎದುರಿಗೆ ಇಟ್ಟಿಕೊಂಡಿದ್ದರೆ, 
ಆಟಿ ಆಡಿಸುವವರು ಮನಸ್ಸಿಗೆ ಬಂದಂತೆ ಸಂಖ್ಯೆಗಳನ್ನು ಕೂಗುತ್ತಾರೆ. ಯಾರ ಹಾಳೆಯ 
ಮೇಲಿನ ಎಲ್ಲಾ ಸಂಖ್ಯೆಗಳೂ ಮೊದಲು ಕೂಗಲ್ಬಡುತ್ತದೋ ಅವರು ಗೆದ್ದಂತೆ. ಅವರು 
ಬಿಂಗೋ ಎಂದು ಕೂಗಿ ವಿಜೀತರಾಗುತ್ತಾರೆ. ತರಗತಿಯ ಬಳಕೆಗಾಗಿ ಮಾರ್ಪಡಿಸಿಕೊಂಡ ಈ 
ಆಟಿದ ಮೂರು ವಿಭಿನ್ನ ಸನ್ನಿವೇಶಗಳನ್ನು ನಾವು ಕೆಳಗೆ ಪ್ರಸ್ಲುತಪಡಿಸಲಿದ್ದೇವೆ. 


1. ಚಿತ್ರ ಬಿಂಗೋ: ಹೊಸತೊಂದು ಭಾಷೆಯನ್ನು ಕಲಿಯುವ ಪುಟ್ಟ ಮಕ್ಕಳೊಡನೆ 
ಇದನ್ನು  ಆಡಬಹುದಾಗಿದೆ. ಮಕ್ಕಳು ಪರಿಚಯ ಪಡೆಯಬೇಕಿರುವ 
ವಸ್ತುಗಳು/ಪ್ರಾಣಿಗಳು/ಹಣುಗಳು/ಪಕ್ಲಿಗಳ 25 ಪದಗಳನ್ನು ಮೊದಲೇ ನಿರ್ಧರಿಸಿ 
ಪಟ್ಟಿಮಾಡಿ. ಸೂಚಿಪತ್ರಗಳ ಮೇಲೆ ನಿರ್ಧರಿಸಲ್ಪಟ್ಟಿ ಪ್ರತಿ ಹೆಸರನ್ನೂ ಬರೆಯಿರಿ. 
ಮಿಂಚುಪಟ್ಟೆಗಳು ಆಗಲೇ ನಿಮಗೆ ದೊರೆಯುವಂತಿದ್ದರೆ ಈ ಹಂತ ನಿಮಗೆ 
ಅನ್ವಯಿಸುವುದಿಲ್ಲ. ಪ್ರತಿ ಮಗುವಿಗೂ ಒಂದು ೨9 ಜೌಕಗಳಿರುವ 3:3 ಚೌಕುಳಿ 
ಕಾಗದವನ್ನು ತಯಾರಿಸಿ ಇಟ್ಟಿಕೊಳ್ಳಿ. ಅದರ ಪ್ರತಿ ಜೌಕದಲ್ಲೂ ನಿಮ್ಮ 
ಪಟ್ಟಿಯಲ್ಲಿನ ಯಾವುದಾದರೂ ವಸ್ತುವಿನ ಚಿತ್ರವಿರಬೇಕು. ಹಾಳೆಯ ಮೇಲಿರುವ 
ಶ್ರಮದಲ್ಲೇ ಗಿಡ್‌ ಒಳಗೂ ಜಚಿತ್ರಗಳಿರಬೇಕಂದೇನೂ ಇಲ್ಲ. ಈಗ ಆಟಿ ಆಡಲು ಪ್ರತಿ 
ಮಗುವಿಗೂ ಒಂದೊಂದು ಹಾಳೆಯನ್ನು ಬೀಡಿ. ಚಿತ್ರದ ಮೇಲೆ ಇಡಲು ಕೆಲವು 
ಕಲ್ಲುಗಳನ್ನೋ, ಅಥವಾ ಹುಣಸೆ ಬಿತ್ತ್ರಬೀಜಗಳನ್ನೊೋ ಅವರಿಗೆ ನೀಡಬಹುದು. 
ತಮ್ಮ ಚೌಕದಲ್ಲಿ ಇರುವ ಚಿತ್ರಕ್ಕೆ ಹೊಂದುವ ಚಿತ್ರದ ಹೆಸರನ್ನು ಕರೆದಾಗ ಆ 
ಚಿತ್ರದ ಮೇಲೆ ಕಲ್ಲೊಂದನ್ನು ಇಡಲು ಮಕ್‌ಳಿಗೆ ಸೂಚನೆ —ೀಡಿ. 20 
ಸೂಚಿಪತ್ರಗಳನ್ನೂ ಕಲಸಿ, ಅವುಗಳ ಮೇಲಿನ ಪದಗಳನ್ನು ಒಂದೊಂದಾಗಿ ಕೂಗಿ 
ಹೇಳಿ. ಯಾವ ಮಗು ಮೊದಲು ತನ್ನ ಹಾಳೆಯ ಮೇಲಿನ ಅಷ್ಟೂ ಚಿತ್ರಗಳ ಮೇಲೆ 
ಕಲ್ಲುಗಳನ್ನಿಡುತ್ತ ದೋ ಅದು ಬಿಂಗೋ ಎಂದು ಕೂಗುತ್ತದೆ. ನೀವು ಇನ್ನೂ 
ಉಳಿದಿರುವ ಕಾರ್ಡುಗಳ ಮೇಲಿನ ಪದಗಳನ್ನೂ ಓದಿ ಹೇಳಿ, ಪ್ರತಿ ಮಗುವಿಗೂ 
ಆಟಿ ಮುಗಿಸಲು ಅನುವುಮಾಡಿಕೂಡಬಹುದು, ಅಥವಾ, ಪರ್ಯಾಯವಾಗಿ, 
ಮೊದಲ ಮಗು ಬಿಂಗೋ ಎಂದು ಕೂಗಿಯಾದ ಬಳಿಕ ಮಬೀವು ಎಲ್ಲಾ 
ಹಾಳೆಗಳನ್ನೂ ಹಿಂಪಡೆದು, ಅವುಗಳನ್ನು ಜೌನ್ನಾಗಿ ಕಲಸಿ, ಮತ್ತೆ ಅವುಗಳನ್ನು 


ಮಕ್ಕಳಿಗೆ ನೀಡಿ. ನಿಮ್ಮ ಬಳಿಯಿರುವ ಎಲ್ಲಾ 25 ಸೂಚಿಪತ್ರಗಳನ್ನೂ ಮತೊಮ್ಮೆ 
ಕಲಸಿ ಆಟಿವನ್ನು ಮೊದಲಿನಿಂದ ಆರಂಬಿಸಿ. ತರಗತಿಯಲ್ಲಿರುವ ಎಲ್ಲಾ 
ಮಕ್ಕಳಿಗೂ ಪ್ರತ್ಯೇಕ ಹಾಳೆಗಳನ್ನು ಸಿದ್ದಪಡಿಸಲು ನಿಮ್ಮಿಂದಾಗದಿದ್ದರೆ ಇಬ್ಬರು 
ಅಥವಾ ಮೂವರು ಮಕ್ಕಳು ಜೊತೆಗೂಡಿ ಒಂದೇ ಹಾಳೆಯನ್ನು ಬಳಸಿ 
ಆಡುವಂತೆ ಹೇಳಬಹುದು. 

. ಆಕೃತಿಗಳು ಮತ್ತು ಘನವಸ್ತುಗಳ ಬಿಂಗೋ: ಸೂಚಿಪತ್ರಗಳ ಮೇಲೆ ಹಲವು 
ವಿಭಿನ್ನ ಆಕೃತಿಗಳು ಹಾಗೂ ಘನ ವಸ್ತುಗಳ 20 ಅಥವಾ ಹೆಚ್ಚು) ಸುಳಿವುಗಳನ್ನು/ 
ವ್ಯಾಖ್ಯೆಗಳನ್ನು ಬರೆದು ಇಟ್ಟುಕೊಳ್ಳಿ. ಉದಾಹರಣೆಗೆ: ಚೌಕ - ನಾಲ್ಕು ಸಮ 
ಬಾಹುಗಳು ಮತ್ತು ನಾಲ್ಕು ಅಲಂಬಕೋನಗಳಿಂದಾದ ಆಕೃತಿ. ಗೋಲ: ಚೆಂಡಿನ 
ಆಕಾರದ ಘನಾಕ್ಕತಿ. ನೀವು ನೀಡುವ ಹಾಳೆಗಳ ಮೇಲೆ 3 x 3 ಜೌಕುಳಿಗಳನ್ನು 
ಸಿದ್ದಪಡಿಸಿ ಮಕ್ಕಳಿಗೆ ಅಲ್ಲಿನ ಪ್ರತಿ ಜಾಗದಲ್ಲೂ ಆಕೃತಿಗಳು ಮತ್ತು ಘನಾಕೃತಿಗಳ 
ಪಟ್ಟೆಯಿಂದ ಒಂದೊಂದು ಹೆಸರನ್ನು ತುಂಬುವಂತೆ ಮಕ್ಕಳಿಗೆ ತಿಳಿಸಿ. ನಿಮ್ಮ 
ಬಳಿಯಿರುವ ಸೂಚಿಪತ್ರದಿಂದ ನೀವು ಒಂದೊಂದಾಗಿ ಸುಳಿವುಗಳನ್ನು ಓದುತ್ತಾ 
ಹೋದಂತೆ, ವಿದ್ಯಾರ್ಥಿಗಳಿಗೆ ತಮ್ಮ ಕರಪತ್ರಗಳ ಮೇಲಿನ ಹೊಂದಿಕೆಯಾಗುವ 
ಆಕ್ಕತಿಗಳಿಗೆ ಗುರುತಿನ ಜಿಹ್ನೆಗಳನ್ನು ಹಾಕಲು ಹೇಳಿ. ಒಬ್ಬ ವಿದ್ಯಾರ್ಥಿ ಎಲ್ಲಾ 
ಒಂಬತ್ತು ಪದಗಳನ್ನೂ ಸರಿಯಾಗಿ ಹೊಂದಿಸಿ ಗುರುತು ಹಾಕುವವರೆಗೂ 
ಸುಳಿವು/ವ್ಯಾಖ್ಯಗಳನ್ನು ಓದುವ ಪ್ರಕ್ರಿಯೆ ಮುಂದುವರಿಯುತ್ತದೆ. ಗೆದ್ದವರು 
ಎಲ್ಲವನ್ನೂ ಸರಿಯಾಗಿ ಹೊಂದಿಸಿದ್ದಾರೆಯೇ ಎಂದು ಮತ್ತೊಮ್ಮೆ ಬಳಸಲಾದ 
ವ್ಯಾಖ್ಯೆ/ಸುಳಿವುಗಳನ್ನು ಓದುವುದರ ಮೂಲಕ ಪರಿಶೀಲಿಸಿ. ಈ ಹಂತವು 
ಎಲ್ಲರೂ ಪ್ರಾಮಾಣಿಕರಾಗಿ ಕೆಲಸಮಾಡಿದ್ದಾರೆ ಎಂಬುದನ್ನಷ್ಟೇ ಅಲ್ಲದೆ, 
ಕಲಿಕೆಯ ಐಬಲವರ್ಧನೆಯ ಹಂತವಾಗಿ ಕೆಲಸಮಾಡಿ, ವಿದ್ಯಾರ್ಥಿಗಳು 
ಪ್ರಶ್ನೆಗಳನ್ನು ಕೇಳಲು ಅವಕಾಶ ಕಲ್ಪಿಸಿಕೊಡುತ್ತದೆ. 

. ಆವರ್ತಕ ಕೋಷ್ಟಕ ಬಿಂಗೋ: ಇದಕ್ಕೆ 4x 5 ಚೌಕುಳಿ ಕಾಗದ ಅಗತ್ಯವಿದ್ದು, 
ಅದರ ಪ್ರತಿ ಜೌಕದಲ್ಲಿಯೂ ಧಾತುಗಳ ಹೆಸರು ಅಥವಾ ಸಂಕೇತವನ್ನು 
ನಮೂದಿಸಿರಬೇಕಾಗುತ್ತದೆ. ಪ್ರತಿ ಜೌಕುಳಿಯ ಮೇಲೆಯೂ ಧಾತುಗಳ ವಿಭಿನ್ನ 
ಶ್ರುಮವಿರಬೇಕಾಗುತ್ತದೆ. ಗೆಲ್ಲುವ ಜೋಡಣೆ ಯಾವುದೆಂದು ಮೊದಲೇ ಬೀವು 
ನಿರ್ಧರಿಸಿರುವುದು ಅಗತ್ಯವಾಗುತ್ತದೆ: ಉದಾಹರಣೆಗೆ, ಮಧ್ಯದ ಅಡ್ಡಸಾಲಿನಲ್ಲಿನ 
ಎಲ್ಲಾ ಧಾತುಗಳು ಅಥವಾ ಮೂಲೆಗಳಲ್ಲಿನ ನಾಲ್ಕು ಧಾತುಗಳು. ಬಿಮ್ಮ 
ವಿದ್ಯಾರ್ಥಿಗಳಿಗೆ ನೋಡಿಕೂಳ್ಳಲು ಒಂದು ಆವರ್ತಕ ಕೋಷ್ಟಕವನ್ನು 
ಹೊಂದಿಸಿಕೊಡುವ ಅಥವಾ ಕೊಡದಿರುವ ಆಯ್ತೆ ನಿಮ್ಮದು. ಪ್ರತಿ ವಿದ್ಯಾರ್ಥಿಗೂ 
ಬಣ್ಣದ ಕಾಗದದ ತುಣುಕುಗಳು ಅಥವಾ ಪ್ಲಾಸ್ಟಿಕ್‌ ಬಿಲ್ಲೆಗಳನ್ನು ಬೀಡಿ. 
ಧಾತುಗಳ ಬಗ್ಗೆ ಸುಳಿವುಗಳನ್ನು ಓದುವುದರಿಂದ ಮೊದಲುಮಾಡಿ; ತಮ್ಮ 
ಕಾರ್ಡುಗಳ ಮೇಲೆ ಸುಳಿವಿಗೆ ಹೊಂದುವ ಧಾತುವನ್ನು ಗುರುತುಮಾಡಲು 
ವಿದ್ಯಾರ್ಥಿಗಳಿಗೆ ಐದರಿಂದ ಹತ್ತು ಸೆಕೆಂಡುಗಳಷ್ಟು ಕಾಲಾವಕಾಶ ವೀಡಿ. 
ವಿದ್ಯಾರ್ಥಿಗಳು ಸುಳಿವನ್ನು ಕೇಳಿಸಿಕೊಂಡು ತಮ್ಮ ಜೌಕುಳಿ ಕಾಗದದ ಮೇಲೆ ಆ 
ಧಾತು ಇದೆಯೋ, ಇಲ್ಲವೋ ಎಂದು ನಿರ್ಧರಿಸಿ, ಅಲ್ಲಿ ಸೂಚಿಸಲಾದ ಸಂಕೇತದ 
ಮೇಲೆ ನಾಣ್ಯ, ಕಾಗದದ ತುಣಕು ಅಥವಾ ಬಿಲ್ಲೆಯನ್ನಾಗಲೀ ಇರಿಸಬೇಕು. 
ಬಿಂಗೋ ೫ಕರಪತ್ರದ ಮೇಲೆ ಧಾತುಗಳ ಗೆಲ್ಲುವ ಪೂರ್ವನಿರ್ಧಾರಿತ 
ವಿನ್ಯಾಸವನ್ನು ಮೊದಲು ಗುರುತಿಸಿದವರು ಬಿಂಗೋ ಎಂದು ಕೂಗಬೇಕು. 
ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ ನೀವು ಧಾತುವಿನ ಆಣವನಿಕ ಸಂಖ್ಯೆಯನ್ನು 
ಕೂಗಿ ಹೇಳಿ, ವಿದ್ಯಾರ್ಥಿಗಳು ಆವರ್ತಕ ಕೋಷ್ಟಕವನ್ನು ನೋಡಲು ಅವಕಾಶ 
ಮಾಡಿಕೊಡಿ. ನೀವು ಈ ಆಟವನ್ನು ಎಷ್ಟು ಆಡುತ್ತೀರೋ, ಅಷ್ಟು ಬಿಮ್ಮ 
ವಿದ್ಯಾರ್ಥಿಗಳು ಧಾತುಗಳ ಆವರ್ತಕ ಕೋಷ್ಟಕದ ಪರಿಚಯ ಗಳಿಸುತ್ತಾರೆ. 


ನಿಮ್ಮಲ್ಲಿ ಹಲವರು ಬಿಂಗೋ ಆಟಿವನ್ನು ಮಾರ್ಪಡಿಸಿ ನಿಮ್ಮ ತರಗತಿಗಳಲ್ಲಿ 
ಆಡಿಸುವ ಹಾಗೂ ನಿಮ್ಮದೇ ರೂಪಾಂತರಗಳನ್ನು ಸೃಜನಶೀಲತೆಯನ್ನು ಮೆರೆಯುವ 
ಪ್ರಯತ್ನ ಮಾಡುವಿರೆಂದು ನಂಬಿದ್ದೇನೆ. ನೀವೂ ಸಹ ನಾನು ಕಂಡುಕೊಂಡಂತೆ ಈ ಆಟ 
ಅದೆಷ್ಟು ಜನಪ್ರಿಯ ಎಂಬುದನ್ನು ಕಂಡುಕೊಳ್ಳುವಿರಿ. ಈ ಕ್ರೀಡೆಯನ್ನು ಮಾರ್ಪಡಿಸಿ 
ಬಳಸಿಕೊಳ್ಳವ ವಿಚಾರವಾಗಿ ಅಂತರ್ಜಾಲದಲ್ಲಿ ವಿಪುಲ ಸಂಪನ್ನೂಲಗಳು ಲಭ್ಯವಿವೆ. 
ನಾನು ಸಮಾಜಶಾಸ್ಪದ ವಿಜ್ನಾನದ ತರಗತಿಯಲ್ಲಿ ಬಳಸಿಕೊಳ್ಳಲಾದ ಒಂದು 
ಮಾರ್ಪಾಟನ್ನು ಸಹ ಕಂಡಿದ್ದೇನೆ (ಕೋಕೋ, ಏ, ಮತ್ತು ಇತರರು, 2001). ಶಿಕ್ಷಕರೊಂದಿಗಿನ 
ನನ್ನ ಕೆಲಸದಲ್ಲಿ ನಾನು ಈ ಆಟದ ಯಾವುದಾದರೊಂದು ರೂಪಾಂತರವನ್ನು ಹಲವೊಮ್ಮೆ 
ನಾನು ಬೋಧಿಸಿದ್ದು, ಶಿಕ್ಷಕರು ತಮ್ಮ ತರಗತಿಗಳಲ್ಲಿ ಈ ಆಟವನ್ನು ಬಳಸಿಕೊಂಡ 
ಹಿಮ್ಮಾಹಿತಿಯನ್ನು ನನ್ನೊಡನೆ ಸಂತಸದಿಂದ ಹಂಚಿಕೊಂಡಿದ್ದಾರೆ! ಆಟಿ ಮತ್ತು ಮೋಜು 
ಗಂಭೀರಸ್ವ್ಥರೂಪದ ಬೋಧನೆಯ ಅಂಗವಾಗಬಹುದು ಎಂಬುದನ್ನು ಇದು ಸೂಚಿಸುತ್ತದೆ. 
ಸಂಶೋಧನೆ ಸಹ ನಲಿವಿನಸರಸ-ಕಲಿಕೆ ಬಹುತೇಕವಾಗಿ ಪರಿಣಾಮಕಾರಿ ಎಂಬ 
ವಿಚಾರವನ್ನು ಸಮರ್ಥಿಸುತ್ತದೆ. 


ಉಲ್ಲೇಖಗಳು: 


Brown, S https:/www.ted.com/talks/stuart_brown_says_play_is_more_than_fun_it_s_vital?language=en 

2 Chi, M. T. H. (2009). Active-constructive-interactive: A conceptual framework for differentiating learning activities. Topics in Cognitive 
Science, 1, 

73-105. 

3 Coco, A, Woodward, 1, Shaw, K, Cody, A, Lupton, G & Peake, AG 2001, “Bingo for beginners: A game strategy for facilitating action 
learning’, 

Teaching Sociology, vol. 29, no. 4, pp. 492-503. 

4 Fisher, K., Hirsh-Pasek, K., Golinkoff, R. M. G., Singer, D. G., & Berk, L. (2010). Playing around in school: Implications for learning and 
educational 

policy. In A. Pellegrini (Ed.), Oxford handbook of the development of play (pp. 341-360). New York, NY: Oxford University Press 

5 Hassinger-Das, B, Toub, T, S, Zosh, J.m, Michnick,J, Golinkoff, R & Hirsh-Pasek, K (2017) More than just fun: a place for games in 
playful 

learning / Ms que diversion: el lugar de los juegos reglados en e] aprendizaje llidico, Infancia y Aprendizaje, 40:2, 191-218, DOL: 
10.1080/02103702.2017.1292684 

6 Hirsh-Pasek, K., Golinkoff, R. M., & Eyer, D. (2003). Einstein never used flashcards: how our children really learn—-And why they need to 
play more 

and memorize less. Emmaus, PA: Rodale Books 

7 Resnick, L. B. (1999, June 16). Making America smarter. Education Week, pp. 38-40 

8 Vygotsky, L. S. (1933/1978). Mind in society. Cambridge, MA: Harvard University Press 


ಇಂದಿರಾ ಅವರು ಅಜೀಂ ಪ್ರೇಮ್‌ ಜಿ ಯೂನಿವರ್ಸಿಟಿಯ “ಸ್ಕೂಲ್‌ ಆಫ್‌ 
ಎಜುಕೇಷನ್‌”"ನಲ್ಲಿ ಕಾರ್ಯನಿರತರಾಗಿದ್ದಾದೆ. ಮಕ್ಕಳಿಗೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 
ಹಾಗೂ ಶಿಕ್ಷಕರಿಗೆ ಬೋಧಿಸಿದ ಹಲವು ವರ್ಷಗಳ ಅನುಭವವಿರುವ ಇವರು ಕಲಿಕೆಗೆ 
ಲವಲವಿಕೆಯು ಸಾರಭೂತವಾದುದೆಂದು ನಂಬುತ್ತಾರೆ. ಈ ಲೇಖನಕ್ಕಾಗಿ 
ಸಂಶೋಧನೆಯಲ್ಲಿ ನಿರತರಾಗಿದ್ದ ವೇಳೆ ನಲಿವಿನ-ಸರಸ-ಕಲಿಕೆ, ಕೀಡೆಗಳು ಹಾಗೂ ಗಂಭೀರ 
ಸ್ವರೂಪದ ಕ್ರೀಡೆಗಳ ವಿಷಯವಾಗಿ ಹಲವು ಸಂಶೋಧನಾ ಲೇಖನಗಳ ಇರುವಿಕೆಯನ್ನು 
ಗಮವಿಸಿದ ಇವರ ಅನಿಸಕೆ ಇನ್ನಷ್ಟು ದೃಢವಾಯಿತು. ಪ್ರತಿಯೊಬ್ಬರಿಗೂ ತಮ್ಮ 
ಜೀವನದಲ್ಲಿ ಒಂದಷ್ಟು ಮೋಜನ್ನು ಕಾಣುವ ಭಾಗ್ಯ ಒದಗಿಬರಲಿ ಎಂಬುದು ಇವರ 
ಹಾರೈಕ್‌ಯಾಗಿದೆ. 


ಇವರನ್ನು ndirಈapu.edu.in ಇ-ಮೇಲ್‌ ಐಡಿಯ ಸಂಪರ್ಕಿಸಬಹುದು 


